RNI No . KARBIL / 2001/ 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 


ಬೆಂಗಳೂರು, ಗುರುವಾರ , ಮೇ ೯ , ೨೦೧೩ ( ವೈಶಾಖ ೧೯ , ಶಕ ವರ್ಷ ೧೯೩೫) 
Bangalore, Thursday, May 9 , 2013 ( Vaishakha 19 , Shaka Varsha 1935 ) 


ಸಂಚಿಕೆ ೧೯ 
Issue 19 


ಭಾಗ ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 

ನಿಯಮಗಳು, ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 


ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಸಂಖ್ಯೆ: ಅಪಜೀ 79 ಎಫ್ ಎಎಫ್ 2008 ಬೆಂಗಳೂರು, ದಿನಾಂಕ: 20 - 05 - 2011. 
ಕರ್ನಾಟಕ ಅರಣ್ಯ ಕಾಯ್ದೆ 1963 ರ ( 1964ನೇ ಇಸವಿಯ ಕಾಯ್ದೆ 5) ಕಲಂ -4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಈ 
ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ತಾಲ್ಲೂಕು, ಖಾಂಡ್ಯ ಹೋಬಳಿ, ಕಡವಂತಿ ಗ್ರಾಮದ ಜಮೀನುಗಳನ್ನು 
ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ಮೀಸಲು ಅರಣ್ಯವೆಂದು ಈ ಮೂಲಕ ಘೋಷಿಸಿದೆ. 

ಅನುಸೂಚಿ 

ಚಿಕ್ಕಮಗಳೂರು 
ತಾಲ್ಲೂಕು 

ಚಿಕ್ಕಮಗಳೂರು 
ಹೋಬಳಿ 

ಖಾಂಡ್ಯ 
ಅರಣ್ಯದ ಹೆಸರು | ಕಡವಂತಿ ಮೀಸಲು ಅರಣ್ಯ ಬ್ಲಾಕ್ - VI 


ಗ್ರಾಮ | ಸರ್ವೆ ನಂ 


ವಿಸ್ತೀರ್ಣ 

ಎ - ಗುಂ . 


ಕಡವಂತಿ | 203 


400 - 26 
317 - 05 


278 


277 


8 - 17 


ಒಟ್ಟು 


726 - 08 


1. ಮೇಲ್ಕಂಡ ಕಾಯ್ದೆಯ ಕಲಂ 4(1) (ಸಿ) ಪ್ರಕಾರ ಸರ್ಕಾರವು ಉಪ ವಿಭಾಗಾಧಿಕಾರಿ, ಚಿಕ್ಕಮಗಳೂರು ಉಪ ವಿಭಾಗ, ಚಿಕ್ಕಮಗಳೂರು 
ಇವರನ್ನು ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳನ್ನಾಗಿ ನೇಮಿಸಲಾಗಿದೆ. ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಮೇಲೆ ನಮೂದಿಸಿರುವ ಪ್ರದೇಶದ ಮೇಲೆ ಯಾವುದೇ 
ವ್ಯಕ್ತಿಗೆ ಇರಬಹುದಾಗಿರುವ ಹಕ್ಕು ಬಾಧ್ಯತೆಗಳನ್ನು ಇತ್ಯರ್ಥಗೊಳಿಸಿ, ನಿರ್ಧರಿಸಿ ವಿಚಾರಣೆ ಮಾಡಿ ತೀರ್ಮಾನಿಸುವುದು. 

2. ಮೇಲ್ಕಂಡ ಕಾಯ್ದೆಯ ಕಲಂ 4(2) ಪ್ರಕಾರ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕೊಪ್ಪ ವಿಭಾಗ, ಕೊಪ್ಪ ಇವರನ್ನು ಈ 
ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯನ್ನು ಪ್ರತಿನಿಧಿಸಲು ನೇಮಿಸಿದೆ. 


(೯೭೭ ) 


೯೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


ಭಾಗ ೪ಎ 


3. ಮೇಲ್ಕಂಡ ಕಾಯ್ದೆಯ ಕಲಂ 11, 12 ಮತ್ತು 14ನೇ ಪ್ರಕರಣಗಳ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು, ಈ ಅಧಿಸೂಚನೆ ಹೊರಡಿಸಿದ 
ದಿನಾಂಕದಿಂದ 3 ತಿಂಗಳೊಳಗೆ ಬಾದಿತ ವ್ಯಕ್ತಿಗಳು ಸಲ್ಲಿಸಿದ ಮೇಲ್ಮನವಿಗಳನ್ನು ಪರಿಶೀಲಿಸಲು ಸದರಿ ಅಧಿನಿಯಮ ಕಲಂ 16 (1) ನೇ ಪ್ರಕಾರ ಕರ್ನಾಟಕ 
ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ ಅಧಿಕಾರವಿರುತ್ತದೆ. 

4. ಮೇಲ್ಕಂಡ ಅಧಿನಿಯಮ 15ನೇ ಪ್ರಕರಣದ ಪ್ರಕಾರ ಬಾಧಿತವಾದ ಯಾವುದೇ ವ್ಯಕ್ತಿಯು ಸದರಿ ಅಧಿನಿಯಮದ ಕಲಂ 16 (2) ನೇ ಪ್ರಕಾರ 
ಆದೇಶ ಹೊರಡಿಸಿದ ದಿನಾಂಕದಿಂದ 3 ತಿಂಗಳೊಳಗೆ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 

ಕಡವಂತಿ ಬ್ಲಾಕ್ - VIರ ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ: 
ಉತ್ತರ: ಕಡವಂತಿ ಸರ್ವೆ ನಂ . 203 ರ ಉಳಿಕೆ, ಸರ್ವೆ ನಂ .202 ರ ಗಡಿ ಹಾಗೂ ಬಗ್ಗಶಿ ಗ್ರಾಮದ ಗಡಿ . 
ಪೂರ್ವ: ಮಸಗಲಿ ಹಾಗೂ ಬೀರಣಗೋಡ ಗ್ರಾಮದ ಗಡಿ ಮತ್ತು ಮಸಗಲಿ ಮೀಸಲು ಅರಣ್ಯದ ಗಡಿ. 
ದಕ್ಷಿಣ: ಮಸಗಲಿ ಮೀಸಲು ಅರಣ್ಯದ ಗಡಿ ಮತ್ತು ಬೀರಣಗೋಡು ಗ್ರಾಮದ ಗಡಿ. 
ಪಶ್ಚಿಮ : ಕಡವಂತಿ ಸರ್ವೆ ನಂ .278 ಮತ್ತು 203 ರ ಉಳಿಕೆ ಪ್ರದೇಶ. 

ಸವಿವರವಾದ ಸರಹದ್ದು ವಿವರ 
ಉತ್ತರ : ಕಡವಂತಿ ಸರ್ವೆ ನಂ .202 ರ ವಾಯುವ್ಯ ಬಾಂದಿನಿಂದ 261° ಕೋನ 6 - 25 ಸರಪಳಿ ಹಾಗೂ ಸರ್ವೆ ನಂ .202 ರ ಆಗ್ನೆಯ ಬಾಂದಿನಿಂದ 

270° ಕೋನ, 12 - 50 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ : 1ರಿಂದ ಸೀಮಾರೇಖೆಯು ಪ್ರಾರಂಭವಾಗಿದ್ದು, ಕಡವಂತಿ ಸರ್ವೆ ನಂ201 ರ 
ಪೂರ್ವ ಗಡಿಯಲ್ಲಿ 2 - 45 ಸರಪಳಿ ಚಲಿಸಿ ನಂತರ ಪೂರ್ವಾಭಿಮುಖವಾಗಿ ಸರ್ವೆ ನಂ . 203 ರಲ್ಲಿ 4 - 90 ಸರಪಳಿ ಚಲಿಸಿ ಸರ್ವೆ ನಂ 202ರ 
ವಾಯುವ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ: 3ನ್ನು ಸೇರಿ ಸದರಿ ಸರ್ವೆ ನಂ .202ರ ಪಶ್ಚಿಮ ಮತ್ತು ದಕ್ಷಿಣ ಗಡಿಯಲ್ಲಿ ಒಟ್ಟು 10 -15 ಸರಪಳಿ ಚಲಿಸಿ 
ಸ್ಥಾನ ಸಂಖ್ಯೆ 5 ನ್ನು ಸರ್ವೆ ನಂ .202 , 203 ಹಾಗೂ ಬಗ್ಗಶಿ ಗ್ರಾಮದ ಗಡಿಯಲ್ಲಿರುವ ಮುಕ್ಕುಪ್ಪೆ ಬಾಂದಿನಲ್ಲಿ ಸೇರಿ, ಸದರಿ ಬಗ್ಗಶಿ ಹಾಗೂ 
ಕಡವಂತಿ ಗ್ರಾಮದ ಸಾಮಾನ್ಯ ಗಡಿಯಲ್ಲಿಯೇ 40 - 65 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 6ನ್ನು ಕಡವಂತಿ ಬಗ್ಗೆ ಹಾಗೂ ಮಸಗಲಿ ಗ್ರಾಮಗಳು 
ಕೂಡುವ ಮುಕ್ಕುಪ್ಪೆ ಬಾಂದಿನಲ್ಲಿ ಸೇರುತ್ತದೆ. 

ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ | ಸ್ಥಾನಕ್ಕೆ | ಕೋನ( ಡಿಗ್ರಿಗಳಲ್ಲಿ) | - ಅಂತರ (ಸರಪಳಿಗಳಲ್ಲಿ) 

(1 ಸರಪಳಿ = 20 

ಮೀ .ಗಳು) 


032° 


2 - 45 


104° 


4 - 90 


2 - 40 


212° 
083 


7 - 75 


10 - 15 


40 - 65 


ಕಡವಂತಿ ಸರ್ವೆ 
ನಂ . 203 ಹಾಗೂ 
ಬಗ್ಗಶಿ ಗ್ರಾಮದ 
ಸಾಮಾನ್ಯ ಗಡಿ 


ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ : 6 ರಿಂದ ಪ್ರಾರಂಭವಾಗಿ ಕಡವಂತಿ ಹಾಗೂ ಮಸಗಲಿ ಮೀಸಲು ಅರಣ್ಯದ ಸಾಮಾನ್ಯ ಗಡಿಯಲ್ಲಿ ಸುಮಾರು 

80 -55 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ: 7ನ್ನು ಕಡವಂತಿ ಸರ್ವೆ ನಂ .203 ಮತ್ತು 278 ಹಾಗೂ ಮಸಗಲಿ ಮತ್ತು ಬೀರಣಗೋಡ ಗ್ರಾಮಗಳು 
ಕೂಡುವ ನಾಕುಪ್ಪೆ ಬಾಂದಿನಲ್ಲಿ ಸೇರಿ ನಂತರ ಕಡವಂತಿ ಹಾಗೂ ಬೀರಣಗೋಡ ಗ್ರಾಮದ ಸಾಮಾನ್ಯ ಗಡಿ ಮತ್ತು ಮಸಗಲಿ ಮೀಸಲು ಅರಣ್ಯದ 
ಗಡಿಯಲ್ಲಿಯೇ ಸುಮಾರು 70- 65 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ : 8ನ್ನು ಸೇರುತ್ತದೆ. 

ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 


ಸ್ಥಾನದಿಂದ | ಸ್ಥಾನಕ್ಕೆ 

6 | 7 


ಅಂತರ ( ಸರಪಳಿಗಳಲ್ಲಿ) (1 ಸರಪಳಿ = 20 ಮೀ . ಗಳು) 

80 - 55 


ಕೋನ ( ಡಿಗ್ರಿಗಳಲ್ಲಿ) 
ಕಡವಂತಿ ಹಾಗೂ ಮಸಗಲಿ 
ಮೀಸಲು ಅರಣ್ಯ ಸಾಮಾನ್ಯ ಗಡಿ 

ಕಡವಂತಿ ಸರ್ವೆ ನಂ .278 ರ 
ಪೂರ್ವಗಡಿ ಹಾಗೂ ಬೀರಣಗೋಡ 

ಗ್ರಾಮದ ಸಾಮಾನ್ಯ ಗಡಿ 


70 - 65 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮೇ ೯ , ೨೦೧೩ 


೯೭೯ 


ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ : 8 ರಿಂದ ಮುಂದುವರೆದು ಕಡವಂತಿ ಸರ್ವೆ ನಂ .278 ಹಾಗೂ ಬೀರಣಗೋಡ ಗ್ರಾಮದ ಸಾಮಾನ್ಯ ಗಡಿ ಮತ್ತು 

ಮಸಗಳಿ ಮೀಸಲು ಅರಣ್ಯದ ಗಡಿಯಲ್ಲಿಯೇ 58 - 75 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ: 9ನ್ನು ಸೇರಿ ನಂತರ ಸದರಿ ಸಾಮಾನ್ಯ ಗಡಿಯಲ್ಲಿಯೇ 
1 - 80 ಸರಪಳಿ ಚಲಿಸಿ ಕಡವಂತಿ ಸರ್ವೆ ನಂ .279 ಮತ್ತು ಸರ್ವೆ ನಂ . 289 ರ ಪೂರ್ವ ದಿಕ್ಕಿನ ಕೂಡುಬಾಂದಿನಿಂದ 162° ಕೋನ, 12 - 25 
ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ : 10ನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಸ್ಥಾನ | ಸ್ಥಾನಕ್ಕೆ | ಕೋನ( ಡಿಗ್ರಿಗಳಲ್ಲಿ) ಅಂತರ ( ಸರಪಳಿಗಳಲ್ಲಿ) 

(1 ಸರಪಳಿ = 20 

ಮೀ . ಗಳು) 
ಕಡವಂತಿ ಸರ್ವೆ ನಂ . 278 

58 - 75 
ಮತ್ತು ಮಸಗಲಿ ಮೀಸಲು 
ಅರಣ್ಯದ ಸಾಮಾನ್ಯ ಗಡಿ , 
ಬೀರಣಗೋಡಗ್ರಾಮದ 

ಸಾಮಾನ್ಯ ಗಡಿ 


ದಿಂದ 


8 


9 


| 


10 


1 - 80 


ಪಶ್ಚಿಮ : ಸೀಮಾರೇಖೆಯು ಸ್ಥಾನ ಸಂಖ್ಯೆ : 10 ರಿಂದ ಮುಂದುವರೆದು ಕಡವಂತಿ ಸರ್ವೆ ನಂ . 278 ರಲ್ಲಿ ಉತ್ತಾರಾಭಿಮುಖವಾಗಿ ವಿವಿಧ ಕೋನಗಳಲ್ಲಿ 

81 - 20 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ : 11 ರಿಂದ 19 ನ್ನು ಹಾದು ಕಡವಂತಿ ಸರ್ವೆ ನಂ . 279, 275 ಹಾಗೂ 268 ಕೂಡುವ 
ಕೂಡುಬಾಂದಿನಿಂದ 023° ಕೋನ ಹಾಗೂ 15 -50 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ : 20 ನ್ನು ಸೇರುತ್ತದೆ. ಅಲ್ಲಿಂದ ಸೀಮಾರೇಖೆಯು 
ಸರ್ವೆ ನಂ . 278 ಹಾಗೂ 203 ರಲ್ಲಿ ವಿವಿಧ ಕೋನಗಳಲ್ಲಿ 54- 70 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ : 21 ರಿಂದ 29 ನ್ನು ಹಾದು ಕಡವಂತಿ 
ಸರ್ವೆ ನಂ .251, 259, 278, ಹಾಗೂ 203 ಕೂಡುವ ನಾಕುಪ್ಪೆ ಬಾಂದಿನಿಂದ 055° ಕೋನ, 12 - 00 ಸರಪಳಿ ದೂರದಲ್ಲಿರುವ ಸ್ಥಾನ 
ಸಂಖ್ಯೆ:30ನ್ನು ಸೇರುತ್ತದೆ. ಅಲ್ಲಿಂದ ಸೀಮಾರೇಖೆಯು ಸರ್ವೆ ನಂ .203 ರಲ್ಲಿ ವಿವಿಧ ಕೋನಗಳಲ್ಲಿ, 67 - 25 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ : 31 
ರಿಂದ 39 ನ್ನು ಹಾದು ಕಡವಂತಿ ಸರ್ವೆ ನಂ .318 , 319 ಮತ್ತು 320 ಸೇರುವ ಮುಕ್ಕುವೆ ಬಾಂದಿನಿಂದ 151° ಕೋನ, 9 - 00 ಸರಪಳಿ 
ದೂರದಲ್ಲಿನ ಸ್ಥಾನ ಸಂಖ್ಯೆ: 40 ನ್ನು ಸೇರುತ್ತದೆ. ನಂತರ ಸೀಮಾರೇಖೆಯು ಸರ್ವೆ ನಂ .203 ರಲ್ಲಿಯೇ ವಿವಿಧ ಕೋನಗಳಲ್ಲಿಯ 53 - 45 ಸರಪಳಿ 
ಚಲಿಸಿ ಸ್ಥಾನ ಸಂಖ್ಯೆ : 41 ರಿಂದ 49 ನ್ನು ಹಾದು ಸರ್ವೆ ನಂ202ರ ಆಗ್ನೆಯ ಬಾಂದಿನಿಂದ 200° ಕೋನ ಹಾಗೂ 12 - 00 ಸರಪಳಿ 

ರದಲ್ಲಿರುವ ಸ್ಥಾನ ಸಂಖ್ಯೆ: 50 ನ್ನು ಸೇರುತ್ತದೆ. ನಂತರ ಸೀಮಾರೇಖೆಯು ಸರ್ವೆ ನಂ .203 ರಲ್ಲಿ ವಿವಿಧ ಕೋನಗಳಲ್ಲಿ 20 - 40 ಸರಪಳಿ 
ಚಲಿಸಿ ಪ್ರಾರಂಭಿಕ ಸ್ಥಾನ ಸಂಖ್ಯೆ : 1 ನ್ನು ಸೇರುತ್ತದೆ. 

ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 
ಸ್ಥಾನದಿಂದ ಸ್ಥಾನಕ್ಕೆ ಕೋನ ಅಂತರ ( ಸರಪಳಿಗಳಲ್ಲಿ) 

( ಡಿಗ್ರಿಗಳಲ್ಲಿ) | (1 ಸರಪಳಿ = 20 ಮೀ . ಗಳು ) 
004° | 

7 - 25 
090° 

2 - 70 
031° | 

13 - 20 
023° 

4 - 75 

12 - 60 
032° 

10 - 55 
17 | 

5 - 50 

7 - 55 
005° 

10 - 75 
20 | | 022° 

6 - 35 


111° 


340° 


333 


81 - 20 


035 


8 - 95 


22 


008 


5 - 90 


23 


321° 


3 - 15 
3 - 30 


24 


- 25 


| 


028° 


5 - 30 


೯೮೦ 


ಭಾಗ ೪ಎ 


ಸ್ಥಾನದಿಂದ 


- ಕೋನ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮೇ ೯ , ೨೦೧೩ 
ಸ್ಥಾನಕ್ಕೆ 

ಅಂತರ ( ಸರಪಳಿಗಳಲ್ಲಿ) 
( ಡಿಗ್ರಿಗಳಲ್ಲಿ ) | (1 ಸರಪಳಿ = 20 ಮೀ . ಗಳು) 
002° 

5 - 85 

3 - 45 
283° 

2 - 65 
29 | 

3 - 85 


26. 


27 


328° 


28 


008 
035 


30 


| | 


12 - 30 


54 - 70 
2 - 70 


31 


| 


300° 


047° 


6 - 65 
3 - 35 


056° 


127° - 


11 - 65 


027° 


9 - 95 


001 


3 - 85 


31 


021° . 


7 - 20 


38 


9 - 35 


0450 
338 


3 - 05 


39 


| 


40 


| | 


038° 


9 - 50 


67 - 25 


346 


4 - 00 


13 - 45 


028° 
162° | 


4 - 00 


6 - 20 


_ 045 
051° 
354° 


3 - 20 


11 - 80 


2 - 05 


2 - 15 


055 
338° 
2880 
3380 


3 - 60 


50 


|| 


3 - 00 


53 - 45 
2 - 10 


1 - 25 


068° 
3030 
270° 
306° 


3 - 35 


54 


7 - 15 


- 059° | 


1 - 45 


55 
1 


| 


| 


346° 


| 


5 - 10 


20 - 40 


ಎನ್ 


ಸರ್ : 
ಕಡವಂತಿ ಸರ್ವೆ ನಂ .203 ರ ಮಧ್ಯದಲ್ಲಿ ಇರುವ ಹಿಡುವಳಿ ಸರ್ವೆ ನಂ .336 ( Area) ನ್ನು ಎನ್‌ಕ್ಲೋಸರ್ ಎಂದು ಗುರ್ತಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


PR. 231 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೯ , ೨೦೧೩ 


೯೮೧ 


HOME SECRETARIAT 
NOTIFICATION No .HD 146 KSS 2011, Dated : 04- 03- 2013. 

NOTIFICATION 
The draft of the Karnataka Department of Sainik Welfare and Resettlement(Recruitment) Rules, 2012 , which the Government ofKarnataka proposes to make in exercise of the powers conferred 
by sub -section (1) of section 3 read with section 8 of the Karnataka State Civil Services Act, 1978 (Karnataka Act 14 of 1990 ) is hereby published as required by clause (a) of sub-section (2) of section 3 of 
the said Act , for the information of all the persons likely to be affected thereby and notice is hereby given that the said draft will be taken into consideration after fifteen days from the date of its publication in 
the official Gazette. 

Any objection or suggestion which may be received by the State Government from any person with respect to the said draft before the expiry of the period specified above will be considered by the 
State Government. Objections and Suggestionsmay be addressed to the Principal Secretary to Government (PCAS ), Home Department, Karnataka Government Secretariat, Vidhana Soudha, Bangalore 
560001. 

DRAFT RULES 
1. Title and Commencement.- (1) These rules may be called the Karnataka Sainik Welfare and Resettlement (Recruitment) Rules , 2012. 
(2 ) They shall come into force on the date of their publication in the officialGazette. 

2 . Method of recruitment and Minimum qualification.- The establishment of Karnataka Sainik Welfare and Resettlement shall consist of each category of posts carrying scale of pay specified in 
column( 3) of the schedule below , the number of posts , method of recruitment and the minimum qualification , if any , shall be as specified in corresponding entries in column (4 ),(5 ), (6 ) and (7 ) thereof. 

3. Repeal and Savings .- The Karnataka Sainik Welfare and Resettlement (Recruitment) Rules , 1984 are hereby repealed : 
Provided that such repeal shall not affect. 
( a ) the previous operation of the said rules or anything duly done or any action taken there under, or 
(b ) any right, privilege , obligation or liability acquired , accrued or incurred under the said rules . 

SCHEDULE 
Category of Post and the Number of Posts Total 

Method of Recruitment 

Minimum Qualification 
scale of pay 

Permanent Temporary 
(2 ) 

(6 ) 
1 . Director 

By selection from a panel of names suggested by the Director General | AGE – Must not have attained the age 
(Rs.44250 -60600 ) 

Resettlement, Ministry of Defence , Government of India , New Delhi. Must be of fifty six years 
an Ex-commissioned Officer of the Rank of Brigadier or Officer of 
corresponding rank in the Indian Navy or Indian Air Force . If no suitable 
Officer from the rank of Brigadier or equivalent from Indian Navy or Indian Air 
Force is available , Officer of the rank of Colonel or an officer of 
corresponding rank in Indian Navy or Indian Air Force from the panel of 
names suggested by Director General Re-settlement, Ministry of Defence , 
Governmentof India , New Delhi be considered . 


SI. 


(1) 


01 


509 


PDF 83% Oddy , TOOLIDO , Me E , Jona 


ಭಾಗ ೪ಎ 


SI. 


Total 


Method of Recruitment 


Minimum Qualification 


Category of Post and the 

scale of pay 


Number of Posts 
Permanent Temporary 


No 


- (2 ) 


(6 ) 


(1 ) 
2 . 


Joint Director 


05 


By promotion from the cadre of Deputy Director 


(Rs. 36300 -53850 ) 


3 . 


Deputy Director 
(Rs.28100 -50100) 


Ninety percent by direct recruitment through a Committee constituted by the 
Government from a panel of names sent by the Director General of 
Resettlement, Ministry of Defence , GOI, New Delhi. 

Retired Commissioned Officer of the Indian Army of the rank ofMajor/Lt 
Col, or equivalent from Indian Navy or Indian Air Force. 
In case of non availability of above Officers Honorary Commissioned Officer 
above the rank equivalent from Navy or Indian Air Force with outstanding 
ability be considered . 

And 


Must have put in a service of not less 
than five years in the cadre of Deputy 
Director. If no officer who has put in a 
service of not less than five years is 
available , an officer who has put a 
service of not less than three years 
may be considered . 
For Direct Recruitment. 
(a) Must have a degree or equivalent 
qualification ; 
(b ) Age : No person shall be eligible for 
direct recruitment if his maximum age 
exceeds fifty two years . 
For Promotion .-Must have put in a 
service of not less than three years in 
the cadre of Assistant Director. 


Ten percentby Promotion from the cadre of Assistant Director 


4 . 


01 


By promotion from the cadre ofManager. 


Assistant Director 
(Rs.22800 -43200 ) 


Must have put in a service of not less 
than two years in the cadre of 
Manager. 
Must have put in a service of not less 
than two years in the cadre of office 
Superintendent 


5 . 


02 


By promotion from the cadre of Office Superintendent. 


Manager 
(Rs.21600 -40050 ) 


6 . 


Office Superintendent 
( Rs .20 ,000 - 36300 ) 


By promotion from the cadre of First Division Assistant/ Accountant and 
Stenographers on the basis of combined seniority . seniority being 
determined on the basis of length of service in the respective cadre . 


Must have put in a service of not less 
than three years in the cadre of First 
Division Clerk Accountant 
( Stenographer . In the case of a 
Stenographer, must have also put in 
one year service as First Division 


ಭಾಗ ೪ಎ 


PDF 83% Oddy , TOOLIDO , Me E , Jona 


೯೮೩ 


SI. 


Total 


Method of Recruitment 


Minimum Qualification 


Category of Post and the 

scale of pay 


Number of Posts 
Permanent Temporary 


No 
(1) 


(2) 


(6 ) 


(7 ) 


Assistant in addition to five year of 
service as Stenographer . 


Stenographer 


01 


(Rs.14450 - 26700 ) 


By direct recruitment of Ex - servicemen and if no suitable Ex -serviceman is 
available by direct recruitment of others in accordance with Karnataka Civil 
Service (Recruitment to the posts of Stenographer and Typist) Rules , 1983. 


For Direct Recruitment of Ex 
Servicemen .- Must be an ex 
serviceman , who has served as a 
Stenographer for not less than five 
years in the Armed Forces of the 
Union . 


8 . 


3 


By posting of a First Division Assistant. 


Accountant 
(Rs.14450 - 26700 ) 


9 . 


First Division Assistant 


(Rs. 14450 - 26700 ) 


By promotion from cadre of Second Division Assistant Clerk -cum -typist, 
Welfare Organisor and Superintendent of Military Boys/Girls Hostels on the 
basis of combined seniority. Seniority being determined on the basis of 
length of service in the respective cadre . 
Provided that a Stenographer may be posted to work as First Division 
Assistant for a period of not less than one year on the basis of seniority 
Ninety percent by Direct Recruitment from ex service men and Ten percent 
by Direct recruitment from kin of battle casualties/battle wounded /widows of 
ex service man as defined in General Recruitment Rules . 


10. 1 


18 


Second Division Assistant 
(Rs. 11600 -21000 ) 


11. 


17 


By direct recruitment 


Welfare Organisor and 
Superintendent Military Boys 
| girls Hostel 
(Rs. 11600-21000 ) 


(i) Must be ex -servicemen who have 
served as a Junior Commissioned 
Officer and in receipt of pension or an 
officer of the equivalent rank in the 
Indian Navy or Indian Air Force . 
(ii) A pass in Army I class or equivalent 
examination in Navy or Air Force or 
SSLC Examination or equivalent 
examination . 


೯೮೪ 


PDF 83% Oddy , TOOLIDO , Me E , Jona 


ಭಾಗ ೪ಎ 


Total 


Method of Recruitment 


Minimum Qualification 


Category of Post and the 

scale of pay 


22 


Number of Posts 
Permanent Temporary 
(3) 

(4) 


(2 ) 


(5) 


(6 ) 


(7 ) 


(iii) Age : No person shall be eligible for 
recruitment if his maximum age limit 
exceeds fifty years. 
(i) Must be ex -servicemen 
(ii) Must possess valid motor driving 
license. 


12 . 


Driver 


09 


By direct recruitment . 


(Rs. 11600 - 21000 ) 


(iii) Age : No person shall be eligible for 
recruitment if his maximum age 
exceeds fifty years . 


13 . 


Boys /Girls 


Cook Military 
Hostel 


By Direct Recruitment of an Ex -serviceman by the Joint Director/ Deputy 
Director as the case may be and if no suitable ex -serviceman is available by 
direct recruitment of a person other than ex -serviceman . 


14 . 


37 


By direct recruitment of an ex -serviceman by the Joint Director or Deputy 
Director as the case may be. 


(Rs.10400 - 16400 ) 
Dalayat - 16 , Watchman 3 , 
Maithy -cum -Watchman -13 , 
Safaiwala - 5 . 
(Rs.9600- 14550) 
Cook Helpers Military Boys 
Hostel 
( Rs . 9600 -14550 ) 


15 . 


06 


By Direct Recruitment of Ex-servicemen by the Joint Director/Deputy 
Director as the case may be . 


H . R . PUTTEGOWDA 


Under Secretary to Government, 
Home Department,(Police Auxillary Services ) 


PR . 207 


ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಘಟಕ -2, ಬೆಂಗಳೂರು 


